tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪುಶ್ನೆ ಸ೦ಖ್ಯೆ: 668(851) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎನ್‌. ಅಪ್ಪಾಜಿಗೌಡ(ಸ್ಮ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


ವಿಷಯ: ಬಡಕುಟಿಂಬ ನಿವಾಸಿಗಳಿಗೆ ಮನೆ ಹಕ್ಕುಪತ್ರ ನೀಡುವ ಬಗ್ಗೆ 


(ಅ) ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಪುರಸಬೆ ವ್ಯಾಪ್ತಿಯ 1ನೇ ವಾರ್ಡಿನ 
ವ್ಯಾಪ್ತಿಯಲ್ಲಿ ಸುಮಾರು ಕಳೆದ 20-25 ವರ್ಷಗಳಿಂದ ವಾಸ ಮಾಡುತ್ತಿರುವ 50-60 ಬಡ 
ಕುಟುಂಬ ನಿವಾಸಿಗಳಿಗೆ ಇಲ್ಲಿಯವರೆವಿಗೂ ಮನೆ ಹಕ್ಕುಪತ್ರ ವಿತರಿಸದೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಸದರಿ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಲು ಯಾವ ಕ್ರಮ ಕೈಗೊಳ್ಳಲಾಗಿದೆ; 
(ವಿವರ ನೀಡುವುದು) 


(ಇ) ನಾಗಮಂಗಲ ಪುರಸಭೆ 1ನೇ ವಾರ್ಡ್‌ನಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳ ಕೊರತೆ 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ ಸರಿಪಡಿಸಲು ಯಾವ ಕ್ರಮ 
ಕೈಗೊಳ್ಳಲಾಗಿದೆ; 


(ಈ) ನಾಗಮಂಗಲ ಪುರಸಭೆ ವ್ಯಾಪ್ಲಿಯಲ್ಲಿ ಮನೆ ರಹಿತರಿಗೆ ಹಾಗೂ ಸ್ನಂ ನಿವಾಸಿಗಳಿಗೆ ಯಾವ 
ಯಾವ ವರ್ಷಗಳಲ್ಲಿ ಎಷ್ಟು ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ? (ಫಲನುಭವಿಗಳ ಹೆಸರು 
ಮತ್ತು ವಿಳಾಸ ನೀಡುವುದು) 


